ಕರ್ನಾಟಕ ವಿಧಾನ ಪರಿಷತ್‌ 
ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು : ಡಾ. ವೈ ನಾರಾಯಣಸ್ವಾಮಿ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


್ರಕ್ರಿಯೆಯನ್ನು ಕೈಬಿಟ್ಟಿರುವುದು ನಿಜವೇ: 


ಹಾಗಿದ್ದಲ್ಲಿ, ಸದರಿ ಜಮೀನನ್ನು ಭೂಮಾಲೀಕರಿಗೆ 
ಹಿಂದಿರುಗಿಸಲು ಕ್ರಮ ಕೈಗೊಳ್ಳಲಾಗಿದೆಯೇ: 


: 1055 (1228) 
: 23.12.2021 
: ಕಂದಾಯ ಸಚಿವರು 


ಅಧಿಸೂಚನೆಯನ್ನು ದಿನಾಂಕ: 14-06-2012 ರಂದು] 
ಹೊರಡಿಸಲಾಗಿದ್ದು, ಈ ಹಿಂದೆ ಸರ್ಕಾರವು ದಿನಾಂಕ:೦7-05-2012 
ರಲ್ಲಿ ಸದರಿ ಕಾಯ್ದೆಯು ಕಲಂ 1711) ರ ತುರ್ತು ವಿಧಿ ಬಳಸಿ ಬೂ 
ಸ್ವಾಧೀನ ಪ್ರಕ್ರಿಯೆ ಪ್ರಾರಂಭಿಸಲು ನಿರ್ದೇಶನ ನೀಡಿದ್ದು, ಸದರಿ 
ಕಾಯ್ದೆಯ ಕಲಂ 6(1) ರಲ್ಲಿ ಅಧಿಸೂಚನೆಯನ್ನು ದಿನಾಂಕ: 20-09- 
2012 ರಂದು ಹೊರಡಿಸಲಾಗಿರುತ್ತದೆ. ನಂತರ ಅವಾರ್ಡ್‌ ಪ್ರಕ್ರಿಯೆ 
ಸಿದ್ದಪಡಿಸಿ ದಿನಾಂಕ: ೦8-01-2013 ರಂದು ಅವಾರ್ಡ್‌ ಅನುಮೋದನೆಗೆ 
ಪ್ರಾದೇಶಿಕ ಆಯುಕ್ತರು, ಬೆಂಗಳೂರು ವಿಭಾಗ ರವರಿಗೆ ಸೂಕ್ಷ 
ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿತ್ತು. 

ಮುಂದುವರೆದು, ಭೂ ಮಾಲೀಕರು ಭೂ ಸ್ಟಾಧೀನ 
ಪ್ರಶ್ನೆಯನ್ನು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನಿಸಿ, ರಿಟ್‌. 
ಸಂಖ್ಯೆ: 15014-16/2013 ಅನ್ನು ದಾಖಲಿಸಿದ್ದರು ಮಾನ್ಯ ಉಚ್ಛ 


ನ್ಯಾಯಾಲಯ.ಲ ದಿನಾಂಕ; 12.04.2018 ರಂದು ಪ್ರಕರಣವನ್ನು 


ವಜಾಗೊಳಿಸಿ ಆದೇಶಿಸಿದೆ. 
ಸದರಿ ಜಮೀನಿನ ಭೂಸ್ವಾಧೀನ ಪ್ರಕ್ರಿಯಯನ್ನು ಸರ್ಕಾರವು 


ಕೈ ಬಿಟ್ಟಿರುವುದಿಲ್ಲ. 


ಅನ್ವಯಿಸುವುದಿಲ್ಲ. 


ಇ) ಹಾಗಿದ್ದಲ್ಲಿ, ಯಾವ ಕಾಲಮಿತಿಯೊಳಗೆ ಸ್ವಾಧೀನಕ್ಕೆ ಅನ್ಸಯಿಸುವುದಿಲ್ಲ. 
ಟ್ರುಕೊಡುವ ಬಗ್ಗೆ ಕ್ರಮವಹಿಸಲಾಗಿದೆ? 
(ಸಂಪೂರ್ಣ ಮಾಹಿತಿ ನೀಡುವುದು) 


ಸಂಖ್ಯೆ: ಕಂಇ5 ಎಕ್ಯೂಕೆ 2021 $ 


2೬ ಈ 


A 
(ಆರ್‌.ಅಶೋಕ್‌) 


ಕಂದಾಯ ಸಚಿವರು. 


